ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 1987 (2382) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಚಿದಾನಂದ್‌ ಎಂ. ಗೌಡ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 6T ಮತ್ತು PST ವೃಂದದ ಬಗ್ಗೆ 


(ಅ) ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ 8ನೇ ತರಗತಿ ಪ್ರಾರಂಭಿಸಿರುವ ಶಾಲೆಗಳ ಸಂಖ್ಯೆ ಎಷ್ಟು ; 
ಇನ್ನೂ ಪ್ರಾರಂಬಿಸಬೇಕಾದ ಒಟ್ಟು ಶಾಲೆಗಳೆಷ್ಟು ; 


(ಆ) 6 ರಿಂದ 8ನೇ ತರಗತಿಗಳಿಗೆ ಬೋಧಿಸುತ್ತಿರುವ ಶಿಕ್ಷಕರೆಷ್ಟು; ನೇರ ನೇಮಕಾತಿ ಹೊಂದಿದ 
GPT (6-8 ತರಗತಿ) ಪದವೀಧರ ಶಿಕ್ಷಕರಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಷಯವಾರು 
ಶಿಕ್ಷಕರೆಷ್ಟು; 


(ಇ) 1-5ನೇ ತರಗತಿ ವೃಂದದಲ್ಲಿ ಮಂಜೂರಾದ ಹುದ್ದೆಗಿಂತ ಹೆಚ್ಚುವರಿ ಇರುವ ಶಿಕ ಕರ ಸಂಖ್ಯೆ 
ಎಷ್ಟು ; ಹಾಗೂ ಹೆಚ್ಚುವರಿ 6 (1-5) ವೃಂದದಲ್ಲಿರುವ ಅರ್ಹ ಪದವೀಧರ ಶಿಕ್ಷಕರನ್ನು PT 
(6-8) ವೃಂದದಲ್ಲಿ ವಿಲೀನಗೊಳಿಸಲು ಕಾನೂನಿನಲ್ಲಿರುವ ಸಕಾರಾತ್ಮಕ ಅಂಶಗಳೇನು; 


(©) One Time Measurement ಪಾನದಂಡ ಆಧರಿಸಿ PST (1 ರಿಂದ 7 ನೇ ತರಗತಿ) ಮೂಲ 
ವೃಂದದಲ್ಲಿನ ಪದವೀಧರ ಶಿಕ್ಷಕರಿಗೆ ನ್ಯಾಯ ನೀಡಲು ದಿನಾ೦ಕ : 19-05-2017ರ ಹೊಸ 
ವೃಂದ ಬಲ ಆದೇಶದ ಪುನರ್‌ ವರ್ಗೀಕರಣ ಮಾಡಬಹುದಲ್ಲವೇ? (ಮಾಹಿತಿ ನೀಡುವುದು) 


